106 


ವಿಶೇಷ ಶಿಕ್ಷಣದಲ್ಲಿ ಕುಟುಂಬ, ಶಾಲೆ ಮತ್ತು; 


ಉಷಾ ಮದನ್‌ 


ಸರಿಯಾಗಿ ಹೇಳುವುದಾದರೆ ಶಿಕ್ಷಣವು ವಿದ್ಯಾರ್ಥಿಗಳ ಬೌದ್ಧಿಕ 
ಮತ್ತು ಭಾವನಾತ್ಮಕ ಕೌಶಲಗಳನ್ನು ಬೆಳೆಸಿ. ಅಂತಿಮವಾಗಿ ಜಗತ್ತಿನ 
ಸವಾಲುಗಳನ್ನು ಎದುರಿಸುವುದಕ್ಕೆ ಅವರಲ್ಲ ಉತ್ತಮ ಜೀವನ 
ಕೌಶಲಗಳನ್ನು ವೃದ್ಧಿಗೊಆಸಬೇಕು. ವಿದ್ಯಾಭ್ಯಾಸ, 
ವಿದ್ಯಾರ್ಥಿಯನ್ನು ಅರ್ಥಪೂರ್ಣ ಬದುಕಿಗೆ, ಅದರ ಜೊತೆಗೇ 
ಉತ್ಪಾದಕ ಕೆಲಸದ ಬದುಕಿಗೂ ಸಜ್ಜುಗೊಆಸಬೇಕು. 


ದುರದೃಷ್ಟವಶಾತ್‌, ಪ್ರಸ್ತುತ ಶಿಕ್ಷಣದ ಪರಿಕಲ್ಪನೆಯು ವಿದ್ಯಾರ್ಥಿಗಳ 
ಸರ್ವತೋಮುಖ ಪ್ರಗತಿಗೆ ಪೋಷಕ ಎನ್ನುವುದರ ಬದಲು ಮಾಹಿತಿ 
ಪಡೆಯುವುದರ ಮೂಲಕ ಹೆಚ್ಚಿನ ಶೈಕ್ಷಣಿಕ ವಿಕಾಸ ಎನ್ನುವ 
ರೀತಿಯಾಗಿದೆ. ಶಿಕ್ಷಣವು ಮಕ್ಕಳ ಸಾಮರ್ಥ್ಯಗಳನ್ನು ಎಷ್ಟು 
ಸಾಧ್ಯವೋ ಅಷ್ಟರಮಟ್ಟಗೆ ಬಕನಿ ಬದುಕನ ಸವಾಲುಗಳನ್ನು 
ಆತ್ಕವಿಶ್ವಾಸದಿಂದ ಎದುರಿಸುವ ತರಬೇತಿ ನೀಡಬೇಕಾಗಿದೆ. ಇಂದಿನ 
ಶಿಕ್ಷಣ ವ್ಯವಸ್ಥೆಯಲ್ಲ ಈ ಕೇಂದ್ರಗಮನವನ್ನು ಬದಿಗೆ ಸರಿಸಲಾಗಿದೆ. 
ಬಹುತೇಕ ಎಲ್ಪ ಮುಖ್ಯವಾಹಿನಿಯ ಮಕ್ಷಳು ಹೇಗೋ ಕೆಲವು 
ಹಂತದವರೆಗೆ, ನೋಡುವ, ಕೇಳುವ, ಅನುಭವಿಸುವ, ವಿಶ್ಲೇಷಿಸುವ 
ಮತ್ತು ತಮ್ಮ ಸುತ್ತಮುತ್ತಅನ ಪರಿಸರ ನಿರೀಕ್ಷಿಸುವ ಕೆಲಸ 
ಮಾಡುತ್ತಾ ಇಂತಹ ಆತ್ಮವಿಶ್ವಾಸದ ತರಬೇತಿ ಪಡೆದು 
ಬೆಳೆದಿರುತ್ತಾರೆ. ಹಾಗೆ, ಅವರೆಲ್ಲ ಬದುಕಿನ ಕೌಶಲಗಳ ಪ್ರಯಂ 
ತರಬೇತಿಯನ್ನು ಹೊಂದಿರುತ್ತಾರೆ. ದುರದೃಷ್ಟವಶಾತ್‌, ಬೌದ್ಧಿಕ 
ನ್ಯೂನತೆ ಇರುವ ಮಕ್ಕಳಲ್ಲ ಇಂತಹ ಕೌಶಲಗಳ ಕೊರತೆ ಇರುತ್ತದೆ. 
ಹೀಗಾಗಿ ಜೀವನ ಕೌಶಲಗಳಗೆ ಹೆಚ್ಚನ ಗಮನ ಕೊಟ್ಟು ದೈಹಿಕ 
ಚಲನಾ (Motor) ಕೌಶಲ, ಬೌದ್ಧಿಕ ಮತ್ತು ಭಾವನಾತ್ಮಕ 
ತರಬೇತಿಯನ್ನು ಸೂಕ್ತ ಸಮಯದಲ್ಲ ಅವರಿಗೆ ಕೊಡಬೇಕಾದದ್ದು 
ಅಗತ್ಯ. ಕ್ರಿಯಾತೃಕ ಶಿಕ್ಷಣ ಮತ್ತು ವೃತ್ತಿ ಕೌಶಲ ತರಬೇತಿಯನ್ನೂ 
ನೀಡಬೇಕಾಗಿದೆ. 


ಹೀಗಿದ್ದರೂ, ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿಸುವ 
ವಿಚಾರಕ್ಕೆ ಬಂದರೆ ಇಲ್ಲೊಂದು ನಿರಾಶದಾಯಕ ವಾಸ್ತವ ಇದೆ. 
ಅದೆಂದರೆ ಕುಟುಂಬ ಮತ್ತು ಸಮುದಾಯ ಸದಸ್ಯರು ಅವರ 
ಶೈಕ್ಷಣಿಕ ಪ್ರಗತಿಯನ್ನು ಇತರ ಮುಖ್ಯವಾಹಿನಿಯ 
ವಿದ್ಯಾರ್ಥಿಗಳೊಂದಿಗೆ ಹೋಲಸಿ ನೋಡುತ್ತಾರೆ. ಮಗು ಶಿಕ್ಷಣಕ್ಷೆ 
ಸಜ್ಞಾಗಿದೆಯೇ ಅಥವಾ ಆ ಮಗುವಿನ ಅಗತ್ಯಗಳೇನೇನು 
ಎನ್ನುವುದನ್ನು ಅವರು ಗಮನಿಸುವುದಿಲ್ಲ. ಇಂತಹ ಸಂದರ್ಭದಲ್ಲ, 
ಆರಂಭಿಕ ಶಿಕ್ಷಣದ ಅತ್ಯುತ್ತಮ ಅಭ್ಯಾಸಗಳನ್ನು ಶೋಧಿಸುವ 
ಮುನ್ನ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ ಎಂದರೆ ಏನು 
ಎನ್ನುವುದನ್ನು ಅರ್ಥಮಾಡಿಕೊಳ್ಳಬೇಕಾದದ್ದು ಮುಖ್ಯ. ಕೇವಲ 
ಮಾಹಿತಿ ಮಾತ್ರ ಕಲೆ ಹಾಕುವ ಮುಖ್ಯವಾಹಿನಿಯ ಪಠ್ಯಕ್ರಮದ 
ಇನ್ನೊಂದು ಅವೃತ್ತಿ ಇದಾಗಬಾರದು. 


ವಿಶೇಷ ಅಗತ್ಯವುಳ್ಳ ಮಕ್ಷಳಗೆ ಇರುವ ಆದರ್ಶ ಶಿಕ್ಷಣದ 
ಕಾರ್ಯಕ್ರಮವು ಸ್ವತಂತ್ರ ಬದುಕು ಕಲ್ಪಸುವ ಆತ್ಯಂತಿಕ 
ಗುರಿಯನ್ನಿರಿಸಿಕೊಂಡು ಸಮಗ್ರ ಗಮನವನ್ನು ವಹಿಸಬೇಕಾಗಿದೆ. 
ಇದಕಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತರಬೇತಿ ಶುರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಮಾಡಬೇಕು. ಅವರ ಹದಿಹರೆಯ ಮತ್ತು ಪ್ರೌಢಾವಸ್ಥೆಯ ಬದುಕಿನ 
ಕೌಶಲಗಳಗೆ ಅದು ಅಡಿಪಾಯ ಆಗಿರಬೇಕು. ಅವರ ಪ್ರತಂತ್ರ 
ಬದುಕನ್ನು ಉನ್ನತಗೊಳಸುವ ಕೌಶಲಗಳನ್ನು ಕಅಸುವ ಕಡೆಗೆ 
ಹೆಚ್ಚಿನ ಗಮನ ನೀಡಬೇಕು. ಅನಂತರ ಅವರವರ ಸಾಮರ್ಥ್ಯಕ್ಕೆ 
ಅನುಗುಣವಾಗಿ ವೃತ್ತಿಪರ ತರಬೇತಿ ನೀಡಬೇಕು. ಹಾಗೆ 
ಮಾಡುವುದರಿಂದ ವಿದ್ಯಾರ್ಥಿಗಳು ನೌಕರಿಗೆ ಅರ್ಹರಾಗುತ್ತಾರೆ 
ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗುತ್ತಾರೆ. ಮಗುವಿಗೆ 
ಸ್ತಾವಲಂಬನೆಯ ತರಬೇತಿ ಕೊಡದೇ ಇರುವುದಕ್ಕೆ ಯಾವುದೇ 
ವಿಕಲತೆಯೂ ಕಾರಣ ಆಗಿರಬಾರದು. ವಿಶೇಷ ಅಗತ್ಯವುಳ್ಳ 
ಮಕ್ಕಳಗೆ ಸೂಕ್ತ ಶಿಕ್ಷಣ ಪಡೆಯುವ ಎಲ್ಲ ಅವಕಾಶವನ್ನೂ 
ನೀಡಬೇಕು. ಅದರಲ್ತ ಯಾವುದೇ ಮಿತಿ ಇರಬಾರದು ಮತ್ತು ಅವರ 
ಸಾಮರ್ಥ್ಯ ಮತ್ತು ಅಗತ್ಯಗಳಗೆ ತಕ್ಷಂತೆ ತರಬೇತಿ ನೀಡಬೇಕು. 
ಹಾಗಾದರೆ ಮಾತ್ರ ಅವರ ನ್ಯೂನತೆಗಳ ಹೊರತಾಗಿಯೂ ಸೂಕ್ತ 
ಉದ್ಯ್ಯೋಗಾರ್ಹತೆ ಜೊತೆಗೆ ಸ್ವತಂತ್ರವಾಗಿ ಬದುಕುವ 
ಸಾಮರ್ಥ್ಯವನ್ನು ಬೆಳೆಸುವುದು ಸಾಧ್ಯ. ವಿಶೇಷ ಶಿಕ್ಷಣ 
ಸಬಅೀಕರಣಗೊಆಸುವಂಥದ್ದಾಗಿರಬೇಕು (ಹಾಗಿದ್ದರೆ ಮಾತ್ರ 
ಅವರು, ಸಾಮಾನ್ಯ ಪ್ರಕರಣದಲ್ಲ ಇರುವಂತೆ ಕುಟುಂಬಗಳಗೆ 
ಅಥವಾ ಸಮಾಜಗಳಗೆ "ಹೊರೆ" ಎಂದು ಅನ್ನಿಸಲಾರರು). 


ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಪಶಿಕ್ಷಿತರನ್ನಾಗಿಸುವುದರಲ್ಲ ಮೂರು 
ಮೂಲಭೂತ ಘಟಕಗಳವೆ: ಶಾಲೆ, ಕುಟುಂಬ ಮತ್ತು ಸಮಾಜ. ಇವು 
ಪರಪ್ಪರ ಪೂರಕ ನೆಲೆಯಲ್ಲ ಇರುತ್ತಾ ನಿಸ್ಸಂದೇಹವಾಗಿ ಮಹತ್ವದ 
ಪಾತ್ರವನ್ನು ವಹಿಸುತ್ತವೆ. ಈ ಮೂರೂ ಘಟಕಗಳು ಒಟ್ದಾದರೆ 
ಸ್ತೀಕಾರ, ಗೌರವ ಮತ್ತು ಸ್ಥಾನ ಪಡೆಯುವ ಮಹತ್ವದ ಗುರಿಗಳನ್ನು 
ಸಾಧಿಸುವುದು ನಿಕ್ಲಿತ. ಇದು ಮುಂದೆ ವಿಶೇಷ ಶಿಕ್ಷಣ ಮತ್ತು ವಿಶೇಷ 
ಅಗತ್ಯವುಳ್ಳ ಮಕ್ಷಳ ಹಕ್ಕುಗಳ ಅಂತಿಮ ಗುರಿಯಾದ 
ಸಬಲೀಕರಣಕ್ಕೂ, ಸಮನ್ಷಯತೆಗೂ ದಾರಿ. 


ಕುಟುಂಬದ ಪಾತ್ರ 

ಪ್ರಾಥಮಿಕ ಕಾಳಜ ವಹಿಸುವವರು ಹೆತ್ತವರು ಎನ್ನುವುದರಲ್ಲ 
ಯಾರಿಗೂ ತಕರಾರು ಇರಲಾರದು. ಹೆತ್ತವರ ಬದುಕಿನ ಗುರಿ 
ಎಂದರೆ ತಮ್ಮ ಮಕ್ಕಳು ಸ್ಪತಂತ್ರವಾಗಿ ತಮ್ಮ ಪಾಡಿಗೆ ತಾವು 
ಅರಳಬೇಕೆನ್ನುವುದೇ ಆಗಿರುತ್ತದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ 
ನ್ಯೂನತೆಗಳ ಕುರಿತು ಕುಟುಂಬದವರ ತಿಶುವಳಕೆ, 
ಒಡಹುಟ್ಟದವರ ಬೇಷರತ್ತಿನ ಸ್ಟೀಕೃತಿ ಅವರ ಒಳಗೊಳ್ಳುವಿಕೆ ಇವೆಲ್ಲ 
ವಿಶೇಷ ಅಗತ್ಯವುಳ್ಳ ಮಕ್ಷಳಗೆ ಸೃಜನಾತೃಕ ಶಿಕ್ಷಣ/ತರಬೇತಿ 
ನೀಡುವಲ್ಲ ಮಹತ್ವದ ಪಾತ್ರವಹಿಸುತ್ತವೆ. 


ಶಾಲೆ ಮತ್ತು ಇತರ ಚಿಕಿತ್ಸೆಗಳು ತರಬೇತಿ ಪ್ರಕ್ರಿಯೆಗೆ 
ಪೂರಕವಾಗಿರುವಾಗ ಹೆತ್ತವರ ಮತ್ತು ಕುಟುಂಬದವರ ಪೂರ್ಣ 
ರೂಪದ ಒಳಗೊಳ್ಳುವಿಕೆ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಇದು 
ಪ್ರತಿ ಮಗುವಿನ ಗುರಿ ಸಾಧನೆಯ ಸಾಮರ್ಥ್ಯಕ್ಕೆ ಅತ್ಯಗತ್ಯ. 
ಕುಟುಂಬದ ಬೆಂಬಲ ಇರುವ ಮಗು ಪ್ಪತಂತ್ರವಾಗುವ ಮತ್ತು 


ಸೃಜನಶೀಲವಾಗುವ ಯಾವುದೇ ಬಗೆಯ ತರಬೇತಿಯಲ್ಲ 
ಯಶಸಪ್ಲಿಯಾಗುತ್ತದೆ ಎನ್ನುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಗುತ್ತವೆ. 


ಸಮುದಾಯದ ಪಾತ್ರ 

ವಿಶೇಷ ಅಗತ್ಯವುಳ್ಳ ಮಗುವಿನ ಹೊಣಿಗಾರಿಕೆ ಕೇವಲ ಒಂದು 
ಕುಟುಂಬದ್ಧಲ್ಲ ಎನ್ನುವುದನ್ನು ಆ ಮಗು ಬೆಳೆಯುತ್ತಿರುವ ಸಮಾಜ 
ಅರ್ಥೈಸಿಕೊಳ್ಳಬೇಕಾಗಿದೆ. ಸಮನ್ವಯ ಎನ್ನುವುದು ಸಾಮಾಜಕ 
ಜವಾಬ್ದಾರಿ. ಮಕ್ಷಳನ್ನು ಮೊದಲು ಮಕ್ಕಳೆಂದೇ ಭಾವಿಸಿ, ಅವರ 
ಜೀವನದ ಪ್ರತಿಯೊಂದು ಗತಿಯಲ್ಲೂ ಸಹಕಾರ, ಮನ್ನಣೆ ನೀಡುವ 
ನೆರೆಹೊರೆಯವರು ಮತ್ತು ಸಾರ್ವಜನಿಕರು ಇದ್ದಾಗ ಮಾತ್ರ ಇದು 
ಸಾಧ್ಯ. ನಮಗೆಲ್ಲ ಗೊತ್ತಿರುವ ಹಾಗೆ, ನಮ್ಮ ಮನೋವೃತ್ತಿ ಮತ್ತು 
ಕಲ್ಪನೆಗಳು ನಮ್ಮ ಕ್ರಿಯೆಯ ಮೇಲೆ ಪ್ರಭಾವ ಜೀರುತ್ತವೆ. ಹಾಗಾಗಿ 
ವಿಶೇಷ ಅಗತ್ಯವುಳ್ಳ ಮಗುವಿಗೆ ಪ್ರತಿಯೊಬ್ಬರೂ ನೆರವಾಗ- 
ಬೇಕಾದದ್ದು ಅನಿವಾರ್ಯ. ಕುಟುಂಬದಿಂದ ಶಾಲೆಗಳಗೆ, ಕೊನೆಗೆ 
ಸಮಾಜದಲ್ಲ ಅವರಿಗೆ ಸ್ಥಾನಮಾನ ಸಲ್ಲುವವರೆಗಿನ ಚಲನೆಯಲ್ಲ ಈ 
ನೆರವು ಬೇಕೇಬೇಕು. 


ಶಾಲೆಯ ಪಾತ್ರ 

ವಿಶೇಷ ಸೌಲಭ್ಯ ನೀಡುವ ಅಥವಾ ಭಾಗಿದಾರೀ ವ್ಯವಸ್ಥೆ ಮಾಡುವ 
ಮೂಲಕವೋ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಪೊರೆಯುವ 
ಯಾವುದೇ ಶಾಲೆಯ ಮೂಲ ಉದ್ದೇಶ ಮಕ್ಕಳ ಸಮದ್ರ 
ಬೆಳವಣಿಗೆಗೆ ಪೂರಕ ಕಲಕಾ ವಾತಾವರಣ 
ಒದಗಿಸುವುದಾಗಿರುತ್ತದೆ. ಅವರು ತಮಗೆಷ್ಟು ಸಾಧ್ಯಮೋ 
ಅಷ್ಟರಮಟ್ಟಗೆ ಕುಟುಂಬ ಮತ್ತು ಸಮುದಾಯಗಳ ಜೊತೆಗೆ 
ಸಂಪರ್ಕದಲ್ಲರಬೇಕು ಮತ್ತು ಒಳಗೊಳ್ಳುವಂತೆ ಮಾಡಬೇಕು. 
ಪಠ್ಯಕ್ರಮವು ದೈಹಿಕ, ಭಾಷಿಕ, ಭಾವನಾತ್ಯಕ, ಬೌದ್ದಿಕ ಮತ್ತು 
ಸಾಮಾಜಕ ಎಂಬ ಐದು ಅಭವೃದ್ಧಿ ವಲಯಗಳನ್ನು ಕೇಂದ್ರೀಕರಿಸಿ 
ವಿನ್ಯಾಸಗೊಂಡಿರಬೇಕು. ಅಲ್ಲ ಪ್ರತೀ ವಲಯದ ಆರಂಭದ 
ಹಂತದಿಂದ ನಿರೀಕ್ಷೆಯ (ಗುರಿಗಳು) ಹಂತದವರೆಗೆ ಪ್ರತಿಯೊಬ್ಬ 
ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ಸವಾಲಗೆ ಅನುಗುಣವಾಗಿ 


ವೈಯಕ್ತಿಕ ಶಿಕ್ಷಣ ಯೋಜನೆ (Individual Education Plans- 


IEPs) ಲ್ಲ ಮೌಲ್ಯ-ಮಾಪನದ ಮಾನದಂಡಗಳು ಸಷ್ಟವಾಗಿ 
ಮೂಡಿರಬೇಕು. ಅಗತ್ಯವಿರುವ ಜಿಕಿತ್ಲಾ ಪ್ರತಿಪ್ಸಂದನಗಳನ್ನು 
ಒಳಗೊಂಡಿರಬೇಕು. 


ಸರ್ವತೋಮುಖ ವಿಧಾನ: ಮಂಡಲ 

ಬೌದ್ದಿಕ ನ್ಯೂನತೆಯುಳ್ಳ ಮಕ್ಷಳಗಾಗಿ ಇರುವ ಶಾಲೆ ದೀಪಿಕಾ 
ಇಂಥದ್ದೊಂದು ಸರ್ವತೋಮುಖ ವಿಧಾನ ಅನುಸರಿಸುತ್ತಿದೆ. ಇಲ್ಲ 
ನಮ್ಮ ಬೋಧನೆಯ ಉದ್ದೇಶವು ಬೌದ್ಧಿಕ ನ್ಯೂನತೆಯ ಮಕ್ಕಳಗೆ 
ಸಾಧ್ಯವಾದಷ್ಟು ಸ್ವತಂತ್ರ ಬದುಕಿಗೆ ಸಜ್ಞಾಗುವ ತರಬೇತಿ 
ನೀಡುವುದೇ ಆಗಿದೆ.ನಮ್ಮಲ್ಲ "ಮಂಡಲ' ಎನ್ನುವ ಅನುಷ್ಠಾನ 
ಯೋಗ್ಯ ವ್ಯವಸ್ಥಿತ ತರಬೇತಿ ಕಾರ್ಯಕ್ರಮ ಇದೆ. ಕಳೆದ ಹದಿನೈದು 
ವರ್ಷಗಳಂ೦ದ ಬೌದ್ಧಿಕ ನ್ಯ್ಯಾನತೆಂಶಂ ಮುಕ್ಕ ಆಗಾಗಿ 
ಅಭವೃದ್ಧಿಪಡಿಸಲಾಗುತ್ತಿರುವ ಮತ್ತು ಅನುಷ್ಠಾನ- 
ಗೊಳಸಲಾಗುತ್ತಿರುವ ಶೈಕ್ಷಣಿಕ ಆವಿಷ್ಠಾರಗಳಲ್ಲ ಈ ತಂತ್ರವನ್ನು 
ಬಳಸುತ್ತಿದ್ದೇವೆ. ಇದು ಮಕ್ಕಳನ್ನು ಸ್ವತಂತ್ರವಾಗಿಸುವಲ್ಲ 
ಯಶಸ್ವಿಯಾಗಿದೆ ಎಂದು ಹೇಳುವುದಕ್ಕೆ ಸಂತೋಷಸವೆನಿಸುತ್ತದೆ. 
ಈವರೆಗಿನ ವಿಶೇಷ ಅಗತ್ಯವುಳ್ಳ ಮಕ್ಕಳ ಅವಲೋಕನ ಮತ್ತು 
ಅನುಭವದ ಆಧಾರದಲ್ಲ ಇಂತಹ ಸರ್ವತೋಮುಖ ವಿಧಾನವು ಈ 
ಹೊತ್ತಿನ ಅಗತ್ಯ ಎನ್ನುವುದನ್ನು ವಾವು ಮನಗಂಡಿದ್ದೇವೆ. ಇದು 
ಸ್ವತಂತ್ರವಾಗಿ ದೈನಂದಿನಜೀವನ ಕೌಶಲ. ಸಾಮಾಜಕ ಕೌಶಲ, 


ಸಂವಹನ ಕೌಶಲ, ಚಲನಾ ಕೌಶಲ, ಕ್ರಿಯಾತ್ಮಕ ಶಿಕ್ಷಣವನ್ನೂ 
ಒಳಗೊಂಡಿದೆ. ಜೊತೆಗೆ ವೃತ್ತಿಪರ ಕೌಶಲಗಳ ತರಬೇತಿಯೂ 
ಇರುತ್ತದೆ. 


ಇಂಥದ್ದೊಂದು ಸಲಕರಣಿಯ ಮುಖ್ಯ ಉದ್ದೇಶ ಈಗಾಗಲೇ ಚರ್ಚೆ 
ಮಾಡಿದ ಮೂರು ಮುಖ್ಯ ಘಟಕಗಳನ್ನು ಗುರುತಿಸುವ, ವಿವರಿಸುವ. 
ಸಾಕ್ಷ್ಯ ಆಧಾರಿತ ಅಭ್ಯಾಸಗಳನ್ನು ಸಂಕ್ಷಿಪ್ಠಗೊಳಸುವುದೇ ಆಗಿದೆ. 
ವಿಶೇಷ ಅಗತ್ಯವುಳ್ಳ ಮಕ್ಕಳ ಸರ್ವತೋಮುಖ ತರಬೇತಿಯ 
ಮೂರು ಘಟಕಗಳೆಂದರೆ ಶಾಲೆ, ಕುಟುಂಬ ಮತ್ತು ಸಮುದಾಯವೇ 
ಆಗಿದೆ. ಪ್ರತಿಗುಂಪಿನ ಮಕ್ಕಳ ಶೈಕ್ಷಣಿಕ ಉದ್ದೇಶಗಳನ್ನು 
ಈಡೇರಿಸುವುದಕ್ಕೆ ಇರುವ ಅಭ್ಯಾಸಗಳ ಜೋಡಿ ಇದರಲ್ತವೆ. 


ಇಲ್ಲ ನೀಡಲಾಗಿರುವ ಚಿತ್ರ ವ್ಯವಸ್ಥಿತ ಮಧ್ಯಸ್ಥಿಕೆಯ ನಿಯಮ ಮತ್ತು 
ಅಭ್ಯಾಸ ಪರಿಕಲ್ಪನೆಗಳನ್ನು ತೋರಿಸುತ್ತದೆ. ಈ ಮಧ್ಯಸ್ಥಿಕೆಯು 
ತರಬೇತಿದಾರ ನಿರ್ದೇಶಿತವಾಗಿದ್ದು ಸಂಪನ್ಮೂಲಗಳ ಯೋಜತ 
ಜೋಡಿಗಳನ್ನು ಬಳಸುತ್ತದೆ. ಇದು ಔಪಚಾರಿಕ ಮತ್ತು 
ಅನೌಪಚಾರಿಕ ಎರಡೂ ಸಂದರ್ಭಗಳಲ್ಪ್ಲ ಘಟಸುತ್ತದೆ. ಠ ವಿಧಾನದ 
ಒಳಗೆ ಬಳಸಿದ ತಂತ್ರ ಎಂದರೆ ಅದು ವರ್ತನಾ ಮಾದರಿ 


(Behavioural model) (wದಾಹರಣಿಗೆ ಉತ್ತೇಜನ ಮತ್ತು 
ಬಲವರ್ಧನೆ). ಕೌಶಲಾರ್ಜನೆಂಶಿ ನಂತರ ನಿಧಾನಕ್ಕೆ 
ಕರಗಿಹೋಗುವ ತಂತ್ರ ಇದು. ಈ ಧ್ಯೇಯಗಳು ವಿದ್ಯಾರ್ಥಿ 
ಕೇಂದ್ರಿತವಾಗಿದ್ದು ವಾಸ್ತವ ನಿರೀಕ್ಷೆಗಳೊಂದಿಗೆ ಅವರ ಸಾಮರ್ಥ್ಯದ 
ಜೊತೆಗೆ ಸಂವಹನ ಮಾಡುತ್ತವೆ. 


ತಂತ್ರಗಳು 


ಶಾಲೆ 

ನಮ್ಮ ಮುಖ್ಯ ಪಠ್ಯಕ್ರಮ ಕ್ರಿಯಾತ್ಮಕ ಶಿಕ್ಷಣದ ಜೊತೆಗೇ ಜೀವನ 
ಕೌಶಲಗಳು, ಚಲನಾ ಕೌಶಲಗಳು (MotorSkills), ಸಂವಹನ 
ಕೌಶಲಗಳು ಮತ್ತು ಸಾಮಾಜಕ ಕೌಶಲಗಳ ಮೇಲೆ ಗಮನ 
ಕೇಂದ್ರೀಕರಿಸುತ್ತದೆ. ವೃತ್ತಿಪರ ಕೌಶಲಗಳ ತರಬೇತಿ ಕೂಡಾ 
ಇರುತ್ತದೆ. ಇಲ್ಲ ಶಿಕ್ಷಕರು. ಸಹಪಾಠಿಗಳು ಮತ್ತು ಚಿಕಿತ್ಸಕರು 
ಭಾಗವಹಿಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


107 


ಕುಟುಂಬ 

ಭಾವನಾತ್ಮಕ ನಿರ್ವಹಣಿಗೆ ನಾವು ಮುಖ್ಯವಾಗಿ ತಾಯಂದಿರಿಗೆ 
ವೈಯಕ್ತಿಕ ಸಮಾಲೋಚನೆ ತರಗತಿಗಳನ್ನು ನಡೆಸುತ್ತೇವೆ: 
ಬೇಷರತ್‌ ಸ್ಟೀಕೃತಿಗಾಗಿ ಹೆತ್ತವರಿಗೆ ಸಮಾಲೋಚನೆ ; ಮೂರು 
ತಿಂಗಳಗೊಮ್ಮೆ ಒಡಹುಟ್ಟದವರಿಗೆ ಕಾರ್ಯಾಗಾರ; ಆರುತಿಂಗಳ- 
ಗೊಮ್ಮೆ ಕುಟುಂಬದ ಸದಸ್ಯರಾದ ಅಜ್ಞಅಜ್ಞಿಯಂದಿರಿಗೆ ಹಾಗೂ 
ಇತರ ಮುಖ್ಯ ಸದಸ್ಯರಿಗೆ ಕಾರ್ಯಾಗಾರ ನಡೆಸುತ್ತೇವೆ. 


ಸಮುದಾಯ 

ವೈಕಲ್ಯವುಳ್ಳ ಮಕ್ಷಳ ಜವಾಬ್ದಾರಿಯು ಕೇವಲ ಆ ಕುಟುಂಬದ್ದು 
ಮಾತ್ರ ಅಲ್ಲ. ಅದು ಸಾಮಾಜಕ ಹೊಣಿಗಾರಿಕೆ ಎನ್ನುವುದನ್ನು 
ಸಾಮಾನ್ಯ ನಾಗರಿಕರಿಗೆ ಮನವರಿಕೆ ಮಾಡಿ ಸಂಪವೇದನಾ- 
ಶೀಲರನ್ನಾಗಿಸುವುದು ಇಲ್ಪ್ಲನ ಗುರಿ. ಕಾರ್ಪೋರೇಟ್‌ ಸಂಸ್ಥೆ, 
ಸಾರ್ವಜನಿಕ ಇಲಾಖೆ ಮತ್ತು ಮುಖ್ಯವಾಹಿನಿಯ ಶಾಲೆಗಆಗಾಗಿ 
ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. 


ಮಂಡಲ ಪ್ರಕ್ರಿಯೆ 


ಶಾಲೆ 

ಜೀವನ ಕೌಶಲ. ಸಾಮಾಜಕ ಕೌಶಲ, ಸಂವಹನ ಕೌಶಲ, ನಿರ್ದಿಷ್ಟ 
ಕೌಶಲಗಳು ಮತ್ತುವೃತ್ತಿಪರ ಕೌಶಲಗಳಗೆ ತರಬೇತಿಗೊಆಸುವ 
ಧ್ಯೇಯಗಳನ್ನು ನಮ್ಮ ಪಠ್ಯಕ್ರಮವು ಒಳಗೊಂಡಿರುತ್ತವೆ. 


೪ ಜೀವನ ಕೌಶಲ (ದಿನನಿತ್ಯ ಹ್ರತಂತ್ರವಾಗಿ ಬದುಕುವ ಕೌಶಲ) 


ದಾಖಲಾತಿಯ ಸಂದರ್ಭದಲ್ಲ ಮಕ್ಷಳು ಆರ್ಜಸಿರುವ ದೈನಂದಿನ 
ಬದುಕಿನ ಕೌಶಲಗಳ ಮಟ್ಟವನ್ನು ಇದು ಅಳೆಯುತ್ತದೆ. 
ಶೌಚಾಲಯದ ತರಬೇತಿ, ಸ್ನಾನ, ವೈಯಕ್ತಿಕ ಪ್ರಚ್ಛತೆ, ಪ್ರತಂತ್ರವಾಗಿ 
ಆಹಾರ ಸೇವನೆಯ ಹವ್ಯಾಸ ಇವುಗಳ ಕಡೆಗೆ ಹೆಚ್ಚನ ಗಮನ 
ಕೇಂದ್ರೀಕರಿಸಲಾಗುತ್ತದೆ. ಮೂಲಭೂತ ಜೀವನ ಕೌಶಲಗಳಲ್ಲ 
ಮಕ್ಕಳನ್ನು ಎಷ್ಟು ಬೇೇಗ ಸಾಧ್ಯಮೋ ಅಷ್ಟು ಬೇಗ 
ತರಬೇತುಗೊಳಆಸಬೇಕೆ೦ಬ ಮಹತ್ವವನ್ನು ಹೆತ್ತವರು ಅರ್ಥ- 
ಮಾಡಿಕೊಳ್ಳುವುದಿಲ್ಲ ಎನ್ನುವುದನ್ನು ಗಮನಿಸಿದ್ದೇವೆ. ಹೆತ್ತವರು. 
ಒಂದೋ ಮಕ್ಷಳ ಸಾಮರ್ಥ್ಯವನ್ನು ಕಡೆಗಣಿಸಿರುತ್ತಾರೆ. ಇಲ್ಲವೇ 
ಅವರು ಅತಿಕಾಕಜ ವಹಿಸುವವರಾಗಿರುತ್ತಾರೆ ಮತ್ತು ಯಾವಾಗಲೂ 
ಅವರ ಕೆಲಸಗಳನ್ನು ಮಾಡಲು ತಯಾರಿರುತ್ತಾರೆ. ಮಕ್ಕಳಗಾಗಿ 
ಇದನ್ನೆಲ್ಲ ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಎಂದು, 
ಅದರಿಂದಾಗುವ ಪರಿಣಾಮಗಳನ್ನು ನಿರ್ಲಕ್ಷಿಸುತ್ತಾರೆ. ಇಂತಹ 
ಪ್ರಕರಣಗಳಲ್ಪ ಮುಖ್ಯ ಸವಾಲು ಎಂದರೆ ಇಂತಹ ಮಕ್ನಳನ್ನು 
“ಬೆಕೆಯಲು' ಚಡುವುದಿಲ್ಲ ಎನ್ನುವುದೇ ಆಗಿದೆ. ಉದಾಹರಣಿಗೆ 
ಬೆಳೆಯುವ ಮಕ್ಕಳಗೆ ಹೆತ್ತವರೇ ಸ್ನಾನ ಮಾಡಿಸುತ್ತಾರೆ. ಮಕ್ಕಳನ್ನು 
ಹೆತ್ತವರ ಜೊತೆಯಲ್ಲೇ ಮಲಗಿಸಿಕೊಳ್ಳುತ್ತಾರೆ. ಹಾಗಾಗಿ ಮಕ್ಕಳು 
“ತಮ್ಮ ದೇಹ' ಎನ್ನುವ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವಲ್ಲ 
ಸೋಲುತ್ತಾರೆ. ಇದರಿಂದಾಗಿ ಮಕ್ಷಳಗೆ ಯಾವುದು ಒಳ್ಳೆಯ ಪರ್ಶ 
ಮತ್ತು ಯಾವುದು ಕೆಟ್ಟ ಸ್ಪರ್ಶ ಎನ್ನುವುದರ ವ್ಯತ್ಯಾಸ 
ಕಂಡುಕೊಳ್ಳುವುದಕ್ಲಾಗದೇ ಅಪಾಯಕ್ಕೆ ಸಿಲುಕುತ್ತಾರೆ. ಇದು 
"ವೈಯಕ್ತಿಕ ಸ್ಥಳ' (Personal space) ಪರಿಕಲ್ಪನೆಯ ತರಬೇತಿಗೆ 
ದೊಡ್ಡ ಅಡ್ಡಿಯಾಗಿ ಜಡುತ್ತದೆ. ಹದಿಹರೆಯಕ್ಕೆ ಕಾಅಡುವ ಮಕ್ಕಳು 
ತಮ್ಮದೇ ರಕ್ಷಣೆಗಾಗಿ ತಮ್ಮ ಸಾಮಾಜಕ ಸರಹದ್ದುಗಳನ್ನು 
ಅರ್ಥಮಾಡಿಕೊಳ್ಳುವುದು ಮುಖ್ಯ. ಬೌದ್ದಿಕ ನ್ಯೂನತೆ ಇರುವ 
ಮಕ್ಷಆಗೂ ಸಾಮಾನ್ಯರಂತೆಯೇ ದೈಹಿಕ ಮತ್ತು ಅದಕ್ಷೆ 
ಹೊಂದಿಕೊಂಡ ಲೈಂಗಿಕ ಬೆಳವಣಿಗೆಯಾಗುತ್ತದೆ. ಅದಕ್ಕಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಾಕಷ್ಟು ಪೂರ್ವಸಿದ್ಧತೆ ನಡೆಸಬೇಕು ಎನ್ನುವುದನ್ನು ಬಹುತೇಕ 
ಹೆತ್ತವರು ಅರ್ಥಮಾಡಿಕೊಳ್ಳುವಲ್ಲ ಸೋಲುತ್ತಾರೆ ಅಲ್ಲದೆ ಅನೇಕರಿಗೆ 
ಇದು ಪೂರ್ವಸಿದ್ಧತೆ ಇಲ್ಲದ ಸವಾಲು. ಮುಂದೆ ಹದಿಹರೆಯಕ್ಕೆ 


ಸಂಬಂಧಿಸಿದ ವರ್ತನಾ ಸಮಸ್ಯೆಗಳಗೆ (Behaviouralissues) 
ಕೂಡ ಇದು ದಾರಿ ಮಾಡಿಕೊಡುತ್ತದೆ. ಇದು ಹೆತ್ತವರು ಮತ್ತು 
ಮಕ್ಷಳು-ಇಲ್ಬರಿಗೂ ಸವಾಅನದ್ದು ಮತ್ತು ಹತಾಶೆಯದ್ದೂ 
ಆಣಬಹುದು. ಇವುಗಳ ಪರಿಹಾರಕ್ಷಾಗಿ. ವಿದ್ಯಾರ್ಥಿಯ ಶಾಲಾ 
ದಾಖಲಾತಿಯ ಸಂದರ್ಭದಲ್ಲ ಜೀವನಶ್ಯಲಗೆ ಸಂಬಂಧಿಸಿದಂತೆ 
ಮೂರು ನೆಲೆಯ ಮಾಹಿತಿಗಳನ್ನು ಕಲೆಹಾಕಲಾಗುತ್ತದೆ: ಒಂದು 
ಹೆತ್ತವರಿಂದ, ಇನ್ನೊಂದು ಪ್ರಭಾರ ಶಿಕ್ಷಕರಿಂದ ಮತ್ತು 
ಕೊನೆಯದ್ದು. ನಿರ್ನಾಯಕವಾದದ್ದು. ಮೊದಲ ಎರಡು ತಿಂಗಳ 
ನಂತರ ಶಾಲೆಯಲ್ಲೇ ಒಂದು "ರಾತ್ರಿ ಪೂರ್ತಿ "ಉಳಯುವ 
ಕಾರ್ಯಕ್ರಮ' ಇರುತ್ತದೆ. ಇದರಿಂದ ಮಕ್ಷಳ ಬಣ್ಣೆ ಅವರ 
ಶೌಚಾಲಯದ ಬಳಕೆ, ವೈಯಕ್ತಿಕ ಸ್ವಚ್ಛತೆ, ನಿತ್ಯ ಬದುಕಿನ 
ಕೌಶಲಗಳು, ಸಾಮರ್ಥ್ಯಗಳು, ಅದಕ್ಕೆ ಸಂಬಂಧಿಸಿದ ಅವಲಂಬನೆ 
ಮತ್ತು ಠ ವಿಷಯಗಳ ಬದ್ವೆ ಹೆತ್ತವರ ದೃಷ್ಟಿಕೋನದ ಬಧ್ವೆ ನಮಗೆ 
ಸ್ಪಷ್ಟ ಚತ್ರಣ ಸಿಗುತ್ತದೆ. ಈ ಅವಲೋಕನವು ದೈನಂದಿನ ಬದುಕನ 
ಕೌಶಲಗಕಳಲ್ಲ ಐಇಪಿಯ (ವೈಯಕ್ತಿಕ ಶಿಕ್ಷಣ ಯೋಜನೆ) 
ಗುರಿಗಳನ್ನು ಸಾಧಿಸುವದಕ್ಕೆ ನೆರವಾಗುತ್ತದೆ ಇದು ಮಕ್ನಳಗೆ 
ಮನೆಯಲ್ಲೇ ತರಬೇತಿ ನೀಡುವಂತೆ ಹೆತ್ತವರಲ್ಲ ಜಾಗೃತಿ 
ಮೂಡಿಸಲು ಮತ್ತು ಅವರನ್ನು ಭಾಗವಹಿಸುವಂತೆ ಮಾಡಲು 


ಅಗತ್ಯ. ಇದು ವ್ಯವಸ್ಥಿತ ಚಾಲನಾ ಕೌಶಲದ (Structured motor 
skills) ತರಬೇತಿ ಮತ್ತು ದೈಹಿಕ ಸ್ಪಾಸ್ಸ್ಯ, ಮಾಂಸಖಂಡಗಳ 


ಸಂಯೋಜನೆ (Muscle coordination) ಮತ್ತು ದೈಹಿಕ 
ಸಾಮರ್ಥ್ಯಗಳನ್ನು ಅಳೆಯಲು ಜೊತೆಗೆ ದಿನ ನಿತ್ಯದ ಮನೆಗೆಲಸ 
ಮತ್ತು ವೈಯಕ್ತಿಕ ಕಾಳಜಗಳನ್ನು ಒಳಗೊಂಡಿರುತ್ತದೆ. 


*° ಸಾಮಾಜಕ ಕೌಶಲಗಳು: ಬೌದ್ದಿಕ ನ್ಯೂನತೆ ಇರುವ ಮಕ್ಕಳು 
ಸಾಮಾಜಕ ಕೌಶಲ ಕಲಅಯುವುದರಲ್ಲ. ಅವುಗಳನ್ನು 
ಅರ್ಥಮಾಡಿಕೊಳ್ಳುವಲ್ಲ ಮತ್ತು ಅನ್ವಯುಸುವುದರಲ್ಲ 
ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದನ್ನೆಲ್ಲ ಕಅಯುವುದಕ್ಕೆ. 
ತಮ್ಮದಾಗಿಸಿಕೊಳ್ಳುವುದಕ್ಕೆ ಸಾಕಷ್ಟು ತರಬೇತಿಯ 
ಅಗತ್ಯವಿರುತ್ತದೆ. ವಿವಿಧ ಸಾಮಾಜಕ ಸನ್ನಿವೇಶಗಳಲ್ಲ 
ಮಕ್ಕಳನ್ನು ಇರಿಸಿ ಅವರಿಗೆ ಈ ತರಬೇತಿಯನ್ನು 
ನೀಡಲಾಗುತ್ತದೆ. ಮನೆಗೆ ಭೇಟ ನೀಡುವುದರಿಂದ ಹಿಡಿದು. 
ಸಾಮಾಜಕ ಕಾರ್ಯಕ್ರಮ, ಮಾಲ್‌, ಸಾರ್ವಜನಿಕ ಸೇವೆಯ 
ಕಚೇರಿಗಳು, ಅಲ್ದಾವಧಿ (ಎರಡು ರಾತ್ರಿ), ದೀರ್ಫಾವಧಿಯ 
(ಏಳು ರಾತ್ರಿ) ಶಿಕ್ಷಣ ಪ್ರವಾಸಗಕೆಲ್ಲ ಈ ತರಬೇತಿಯಲ್ಲ 
ಒಳಗೊಂಡಿರುತ್ತವೆ ಈ ಇಲ್ಲ ಅವಲೋಕಿಸಿದ ಅವರ ಸಂವಹನ 
ಮತ್ತು ವರ್ತನೆಯ ಶೈಆಅಗಳ ಆಧಾರದಲ್ಲ ಸಾಮಾಜಕ 
ಕೌಶಲಗಳ ನೆಲೆಗಳ ಬಣ್ಣೆ ಟಪ್ಪಣಿ ಮಾಡಿಕೊಳ್ಳಲಾಗುತ್ತದೆ. 
ಅದಕ್ಕೆ ಅನುಗುಣವಾಗಿ ವೈಯಕ್ತಿಕ ಕೌಶಲ ಅಭವೃದ್ಧಿ, 
ಸಾಮಾಜಕ ಕೌಶಲಗಳ ಕೊರತೆ, ಆಧಿಕ್ಯ, ಸಾಮಾಜಕ ವಿಚಿತ್ರ 
ನಡವಳಕೆ ಮತ್ತು ಐಇಪಿಗಳನ್ನು (ವೈಯಕ್ತಿಕ ಶಿಕ್ಷಣ 
ಯೋಜನೆ) ಯೋಜಸಲಾಗುತ್ತದೆ. ಸಂವಹನ ಕೌಶಲಗಳು: 
ಉತ್ತಮ ಸಾಮಾಜಕ ಬಾಂಧವ್ಯಕ್ಸಾಗಿ ಅವಶ್ಯಕತೆಗೆ ತಕ್ಷಂತೆ 
ಅಭವ್ಯಕ್ತಿಶೀಲ ಮತ್ತು ಸಂದರ್ಭಾ ಮುಸಾರ ಸಂಭಾಷಣಿಗಳ 
ಬೆಳವಣಿಗೆಗೆ ಮುಖ್ಯಗಮನ ನೀಡಲಾಗುವುದು. 


ವೈಯಕ್ತಿಕವಾಗಿ ಮತ್ತು ದೂರವಾಣಿ ಮೂಲಕ ಇಡೀ ದಿನ ಮಕ್ಕಳ 
ಭಾಗವಹಿಸುವಿಕೆ ಹೆಚ್ಚಿಸಲು ಅವಕಾಶ ಆಧಾರಿತ ಯೋಜನೆಯನ್ನು 


ವಿವ್ಯಾಸಗೊಆಸಲಾಗುತ್ತದೆ. ಶಾಲೆಗಕಲ್ಲ ಮತ್ತು ಕುಟುಂಬಗಳಲ್ಲ 
ಮೊದಲಗೆ ಇಂತಹ ಅವಕಾಶಗಳನ್ನು ಸೃಷ್ಟಿಸಲಾಗುತ್ತದೆ ಅನಂತರ 
ಅದನ್ನು ಸಾಮಾಜಕ ಸನ್ನಿವೇಶಗಳಗೆ ವಿಸ್ತರಿಸಲಾಗುತ್ತದೆ. ಮಾತು 
ಬಾರದ ಮಕ್ಕಳಗೆ ಸಂಬಂಧಿಸಿದಂತೆ ಮೊದಲು ಶಿಕ್ಷಕರು ಸಂವಹನ 
ತಿಕಸುವ ಅವರ ವರ್ತನೆಯನ್ನು ಗುರುತಿಸಿ ಮೌಲ್ಯಮಾಪನ 
ಮಾಡುತ್ತಾರೆ. ಮಕ್ಕಳನ್ನು ಇನ್ನಷ್ಟು ಚೆನ್ನಾಗಿ ಅಥ- 
ಮಾಡಿಕೊಳ್ಳುವುದಕ್ಕಾಗಿ. ವಿವಿಧ ಭಾವನೆಗಳನ್ನು / ಅಗತ್ಯಗಳನ್ನು 
ತಿಆಸಲು ವ್ಯಕ್ತಪಡಿಸುವ ಇತರ ಸಾಮಾನ್ಯ ವರ್ತನೆಗಳ ಬಗೆಗೂ 
ಹೆತ್ತವರಿಂದ ಮಾಹಿತಿ ಪಡೆಯಲಾಗುತ್ತದೆ. ವರ್ತನಾ 


ಪ್ರತಿಸ್ಪ್ಸಂದನೆಂಯ (Behavioural intervention) ಗುರಿಗಳ 
ಒಳನೋಟ ಪಡೆಯಲು ವರ್ತನೆಯ ಕ್ರಿಯಾತೃಕ ವಿಶ್ಲೇಷಣೆ 


(Functional analysis of behavior) (&ಹ೦ದಿನ-ವರ್ತನೆ- 
ಪರಿಣಾಮ) ಯನ್ನು ಮಾಡಲಾಗುತ್ತದೆ. ಉದಾಹರಣೆಗೆ 
ಹಸಿವಾದಾಗ ಎಸೆಯುವ ತಂತ್ರ, ಕೆಲಸ ತಪ್ಪಿಸಲು ಓಡುವ ತಂತ್ರ - 
ಇತ್ಯಾದಿಗಳ ವಿಶ್ಲೇಷಣಿ ಮಾಡಲಾಗುತ್ತದೆ. ಈ ತಂತ್ರಗಳಗೆ 
ಪರ್ಯಾಯವಾಗಿ ಮನೆಯಲ್ಲೇ ಬಳಸುವ ಸಂಜ್ಞೆ/ಸಂಕೇತ 
ಭಾಷೆಯ ಬಗೆಗೆ ವಿದ್ಯಾರ್ಥಿಗಳಗೆ ತರಬೇತಿ ನೀಡಲಾಗುತ್ತದೆ. ನಾವು 
ಹೆತ್ತವರಿಗೂ ಸಂಕೇತ ಭಾಷೆಯ ಕಾರ್ಯಾಗಾರ ನಡೆಸುತ್ತೇವೆ. 
ಇದರಿಂದ ಮಗುವಿಗೆ ಶಾಲೆ ಮತ್ತು ಕುಟುಂಬದ ಸಂವಹನದಲ್ತ 
ಯಾವುದೇ ವ್ಯತ್ಯಾಸ ಕಾಣಿಸುವುದಿಲ್ಲ. 


* ಕ್ರಿಯಾತೃಕ ಶಿಕ್ಷಣ: ಒಮ್ಮೆ ಈ ಮೂಲಕೌಶಲಗಳನ್ನು ಗಳಸಿದ 
ನಂತರ. ಕ್ರಿಯಾತೃಕ ಶಿಕ್ಷಣ ತರಬೇತಿ ಶುರುವಾಗುತ್ತದೆ. 
ಇದರಲ್ಲ ಸಮಯ, ಹಣ. ಕ್ಯಾಲೆಂಡರ್‌ ಓದು, ಮುಖ್ಯ ಸ್ಥಳಗಳು, 
ಪ್ರದೇಶಗಳ ಗುರುತಿಸುವಿಕೆ ಇತ್ಯಾದಿಗಳನ್ನು ಕಅಸಲಾಗುತ್ತದೆ. 
ನಿಜ ಬದುಕಿನ ಸನ್ನಿವೇಶಗಳಗೆ ಅವರು ತೆರೆದುಕೊಳ್ಳುವಂತೆ 
ಮಾಡಿ ಪ್ರಾಯೋಗಿಕ ನೆಲೆಯಲ್ಲೇ ಅವುಗಳನ್ನು ಅಭ್ಯಾಸ 
ಮಾಡಿಸಲಾಗುತ್ತದೆ. ತರಬೇತಿಯು ಮೂಲ ವಿಚಾರಗಳೊಂದಿಗೆ 
ಆರಂಭ ಆಗುತ್ತದೆ. ಸಮಯಕ್ಕೆ ಸಂಬಂಧಿಸಿದ ಚಟುವಟಕೆಗಳ 
ಪರಿಕಲ್ಪನೆಗಳನ್ನು ಅರ್ಥೈಸುವುದಕ್ಕೆ ಹೇಳಆಕೊಡಲಾಗುತ್ತದೆ. 
ಅದೇ ರೀತಿ ಬೇಗ ಮತ್ತು ವಿಕಂಬ. ಕಡಿಮೆ ಮತ್ತು ಹೆಚ್ಚು 
ಇಂತಹ ಪರಿಕಲ್ಪನೆಗಳನ್ನು ತಿಆಸಲಾಗುತ್ತದೆ. ಕ್ರಮೇಣ 
ದೈನಂದಿನ ಬದುಕಗೆ ಬೇಕಾದ ಉನ್ನತ ಮಟ್ಟದ 
ಪರಿಕಲ್ಪನೆಗಳನ್ನು ಗಳಸುವಂತೆ ಮಾಡಲಾಗುತ್ತದೆ. 


* ಕೌಶಲ ತರಬೇತಿ: ಈ ಮೇಅನ ಸ್ವತಂತ್ರ ಜೀವನಕ್ಕೆ ಬೇಕಾದ 
ಮೂಲಭೂತ ಕೌಶಲಗಳ ತರಬೇತಿ ಪಡೆದ ನಂತರ, ಮನೆ 
ನಿವ್ವಹಣಿಯ ತರಬೇತಿ, ವಿದ್ಯಾರ್ಥಿಗಳಗೆ ಸೂಕ್ತವಾದ 
ವೃತ್ತಿಪರ ತರಬೇತಿಗಳನ್ನು ಆರಂಭಸಲಾಗುತ್ತದೆ. ಇದೂ ಕೂಡ 
ತಮ್ಮನ್ನು ತಾವು ಅಂದಗೊಳಸುವುದು, ಮನೆ ನಿರ್ವಹಣೆ 
ಕೌಶಲ, ಕುಟುಂಬದ ಒಳಗೆ ಮತ್ತು ಹೊರಗೆ ಅಂತರ್‌ವ್ಯಕ್ತಿ 
ಸಂಬಂಧ ಕೌಶಲ, ನೆರೆಹೊರೆಯವರ ಪರಿಚಯ. ಪ್ರತಂತ್ರ 
ಪ್ರಯಾಣದ ಕೌಶಲ ಮತ್ತು ಕೊನೆಗೆ ನಿರ್ದಿಷ್ಟ ಸ್ಥಳದಲ್ಲಯೇ 
ಕೌಶಲ ತರಬೇತಿಗಳನ್ನು ಒಳಗೊಂಡಿರುತ್ತವೆ. ಕುಟುಂಬ. 


* ವಿಶೇಷ ಅಗತ್ಯವುಳ್ಳ ಮಗುವಿನ ಬೆಳವಣಿಗೆ ಮತ್ತು ವ್ಯಕ್ತಿತ್ವ 
ರೂಪುಗೊಳ್ಳುವಲ್ಲ. ಅದು ಸ್ವತಂತಅವಾಗಿ ಕಾಂರ್ತ- 
ನಿರ್ವಹಿಸುವಂತೆ ಮಾಡುವಲ್ಲ ಕುಟುಂಬವು ಅತ್ಯಂತ ಪ್ರಬಲ 
ಮತ್ತು ಮುಖ್ಯ ಭಾವನಾತ್ಮಕ ಒತ್ತಾಸೆಯ ವ್ಯವಸ್ಥೆಯಾಗಿ ಕೆಲಸ 
ಮಾಡುತ್ತದೆ. ಕುಟುಂಬಗಳು ಭಾಗಿಯಾದಾಗ ಅತ್ಯುತ್ತಮ 
ಪಅತಾಂಶ ಬರುವುದನ್ನು ನೋಡಿದ್ದೇವೆ. ಮಕ್ಸ್‌ಳ 


ಸಬಲೀಕರಣಕ್ಷೆ ಬೇಕಾದ ವೈಯಕ್ತಿಕ ಮತ್ತು ವೃತ್ತಿಪರ 
ತರಬೇತಿಗೆ ಹೆತ್ತವರ ಕನಸುಗಳು, ಪ್ರಯತ್ನಗಳು. 
ನಡವಳಕೆಗಳೇ ಆಧಾರ. 


ಮಕ್ಕಳನ್ನು ಬೆಚ್ಚಗಿನ ಪ್ರೋತ್ಸಾಹದಾಯಕ ವಾತಾವರಣದಲ್ಲ 
ಪೋಷಿಸುವುದು ಅಗತ್ಯ. ಉತ್ತಮ ಸಕಾರಾತ್ಮಕ ಪಾಲಕತ್ವ 


(Parenting) ಅವರಿಗೆ ಬೇಕು. ಮಕ್ನಳನ್ನು ಒಪ್ಪಿಕೊಂಡು 
ಗೌರವಿಸುವುದು, ಹೆತ್ತವರು ಮತ್ತು ಕುಟುಂಬದ ಇತರ ಸದಸ್ಯರು 
ನಿರಂತರವಾಗಿ ಅವರ ಚಟುವಟಕೆಗಕಲ್ಲ ಭಾಗವಹಿಸುವುದು 
ಮುಖ್ಯ. ಪಾಲಕರಿಗೆ ಅದರಲ್ಲೂ ತಾಯಂದಿರಿಗೆ ಸಂಬಂಧಿಸಿದಂತೆ 
ಇದು ದೊಡ್ಡ ಸವಾಅನ ಮತ್ತು ಚೈತನ್ಯ ಬೇಡುವ ಚಟುವಟಕೆ. 
ಹಾಗಾಗಿ ಮಗುವಿನ ಸಾಮರ್ಥ್ಯ, ಮಿತಿ ಮತ್ತು ವೈಯಕ್ತಿಕ 
ಭಾವನೆಗಳ ನಿರ್ವಹಣೆಗಾಗಿ ಹೆತ್ತವರಿಬ್ಧರಲ್ಲೂ ಜಾಗ್ಯೃತಿ ಮೂಡಿಸುವ 
ನಿಟ್ಟನಲ್ಲ ನಿಯತವಾಗಿ ಒಬ್ಬರ ನಂತರ ಒಬ್ಬರಿಗೆ ಎಂಬಂತೆ 
ಸಮಾಲೋಚನೆಂಯು ತರಗತಿಗಳನ್ನು ನಡೆಸಲಾಗುತ್ತದೆ. 
ಪೋಷಕರಿಗೆ, ಆಧ್ಯಾತ್ಮಿಕವಾಗಿ ಶಮನ ನೀಡುವ ಕಾರ್ಯಾ- 
ಗಾರಗಳು, ಕಲಾ ಆಧಾರಿತ ಚಿಕಿತ್ಸೆಗಳ ಮೂಲಕ ಆತ್ಮಾವಲೋಕನ, 
ಚಲನೆಯ ಚಿಕಿತ್ರೆ, ಯೋಗ ಚಿಕಿತ್ಸೆ ಮತ್ತು ಕೌಟುಂಬಕ ಬಾಂಧವ್ಯ 
ದಿನ ಮುಂತಾದವುಗಳ ಮೂಲಕ ಸಬಲೀಕರಣಗೊಳಸುವ 
ಕಾರ್ಯಕ್ರಮಗಳನ್ನು ಆಯೋಜಸಲಾಗುತ್ತದೆ. ಆನಂತರ 
ಒಡಹುಳ್ಟದವರಿಗೆ, ಮತ್ತು ವಿಸ್ತರಿತ ಕುಟುಂಬದ ಇತರ ಸದಸ್ಯರಿಗೆ 
ಕಾರ್ಯಾಗಾರಗಳು ಜರುಗುತ್ತವೆ. ಮಕ್ಕಳನ್ನು ಒಪ್ಪಿಕೊಳ್ಳುವುದಕ್ಕೆ 
ಮತ್ತು ಕೌಟುಂಬಕವಾಗಿ ಮಗುವನ್ನು ತೊಡಗಿಸಿಕೊಳ್ಳಲು ಇಂತಹ 
ಕಾರ್ಯಾಗಾರಗಳು ಬೇಕಾಗುತ್ತವೆ. ವಿಸ್ತೃತ ನೆಲೆಯಲ್ಲ ಇದು 
ಬಹುತೇಕ ತಾಯಂದಿರ ಮೇಅನ ಒತ್ತಡವನ್ನು ತಗ್ಗಿಸುತ್ತದೆ. 


ಸಮುದಾಯ 

ಬೌದ್ದಿಕ ನ್ಯೂನತೆ ಇರುವ ಮಕ್ಕಳು ಮತ್ತು ಅವರ ಕುಟುಂಬಗಳ 
ಬದುಕಿನ ಸಮದ್ರ ಸಿದ್ಧತೆ ಮತ್ತು ಗುಣಮಟ್ಟದ ಜೀವನದಲ್ಲ 
ಸಮುದಾಯ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎನ್ನುವುದರಲ್ಲಿ 
ಸಂದೇಹವಿಲ್ಲ. ದರ-ದೃಷ್ಟವಶಾತ್‌ ಸಾಮಾಜಕ ಕಳಂಕ, 
ಜಾಗೃತಿಯ ಕೊರತೆ, ನಕಾರಾತೃಕ ಪ್ರವೃತ್ತಿ, ಹೇಗೆ ಸಹಾಯ 
ಮಾಡಬಹುದು. ಒಳಗೊಳ್ಳಸಬಹುದು ಎನ್ನುವುದಕ್ಕಿಂತ ವಿಕಲತೆಯ 
ಮತ್ತು ಮಗು ಏನು ಮಾಡಲಾರದು ಎನ್ನುವುದರ ಮೇಲೆ ಹೆಚ್ಚನ 
ಗಮನ ಕೇಂದ್ರೀಕರಿಸುವ ಸಮಾಜ, ತಾನು ಹೇಗೆ ಮಗುವನ್ನು 
ತಲುಪಲು ಸಾದಿ ಎಂ೦ಬಲ್ಲ ಸಾಮಾಜಕ ಜವಾಬ್ದಾರಿ 
ತೋರಬೇಕಾಗಿರುವುದನ್ನುನ್ನು ಅಲ್ಲ-ಗೆಕೆಯುವುದು ಸಾಧ್ಯವಿಲ್ಲ. 
ಇದಕ್ಕೆ ಇರುವ ಪರಿಹಾರ ಎಂದರೆ ಸೂಕ್ತ ಸಾರ್ವಜನಿಕ ಶಿಕ್ಷಣ ಮತ್ತು 
ನೆರೆಹೊರೆಂಶುನ್ನು ಇದಕ್ಕಾಗಿ ಸೂಕ್ಷಮತಿಗಳಾಗಿಸುವ 
ಕಾರ್ಯಕ್ರಮಗಳು. ಹೀಗಾಗಿ ಕಾರ್ಪೋರೇಟ್‌ ಸಂಸ್ಥೆಗಳ, 
ಸಾರ್ವಜನಿಕ ಸೇವಾ ಇಲಾಖೆಗಳ ಮತ್ತು ಮುಖ್ಯವಾಹಿನಿಯ 
ಶಾಲೆಗಳ, ನಿವಾಸಿಗಳ ಅಭವೃದ್ಧಿ ಸಂಘಗಳ, ಸಾರಿಗೆ ಸಿಬ್ಣಂದಿಯ 
ಸಹಕಾರದೊಂದಿಗೆ ನಿಯತವಾಗಿ ಸಂವಾದಗಳನ್ನು 
ಸಂಯೋಜಸಿ ಆರಂಭಸಲಾಗಿದೆ. ಪ್ರತಿಯೊಬ್ಬರೂ ಅನುಕಂಪ 
ಮತ್ತು ತೀರ್ಪು ನೀಡುವ ಸ್ಥಿತಿಗಿಂತ ಅನುಭೂತಿಯ ಮತ್ತು ಬೆಂಬಲ 
ನೀಡುವ ಸ್ಥಿತಿಯಅರಬೇಕು ಎಂದು ಅರ್ಥಮಾಡಿಕೊಳ್ಳಲು 
ಶಸಂವಾದಗಳು ಸಹಾಯಕ. ಮಕ್ಕಳನ್ನು ತರಕಾರಿ ಮಾರುಕಟ್ಟೆ, 
ಮಾಲ್‌, ಹಾಅನ ಅಂಗಡಿ, ರೈಲ್ವೇ ನಿಲ್ದಾಣ, ಅಂಚೆಕಚೇರಿ. ಔಷಧ 
ಅಂಗಡಿಗಳಗೆ ಸಂವಾದಕ್ಷಾಗಿ ಮತ್ತು ಬರೀದಿ ಮಾಡುವುದಕ್ಕಾಗಿ 
ಕರೆದೊಯ್ಯಲಾಗುತ್ತದೆ. ಸೇವಾ ಪೂರೈಕೆದಾರರಲ್ಲ ವಿಶೇಷ 
ಅಗತ್ಯವುಳ್ಳ ಮಕ್ಕಳ ಸಮಸ್ಯೆಗಳ ಬಗೆಗೆ ಜಾಗೃತಿ ಮೂಡಿಸುವುದಕ್ಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಇಂತಹ ಅವಕಾಶ ಕಲ್ಪಸಲಾಗುತ್ತದೆ. ಈ ಮಕ್ಕಳನ್ನು ನಾವು ಯಾಕೆ ಮತ್ತು ಹೇಗೆ ತೊಡಗಿಸಿಕೊಳ್ಳ”ಬೇಕು ಎಂದು ಅರ್ಥೈಸುವುದಕ್ಕೆ ಇದು ದಾರಿ 
ಮಾಡಿಕೊಡುತ್ತದೆ. 


'ಮಂಡಲ' ಕಾರ್ಯಕ್ರಮದ ವಿಶ್ಲೇಷಣೆ ಮತ್ತು ಫಲಅತಾಂಶ 


"'ಮಂಡಲ' ತಂತ್ರದ ವಿಶ್ಲೇಷಣೆ ಮತ್ತು ಫಅತಾಂಶ 


[- 75 ; 
B 50 
RK) 
T 
B 
25 k 
% m W.. ll 
ಕೇವಲ ಶಾಲೆ ಶಾಲೆ*ಕುಟು೦ಬ ಶಾಲೆ-ಕುಟುಂಬ+*ಸಮುದಾಯ 
ಮಂಡಲ ಪೂರ್ವ 
ಮಂಡಲೋತ್ತರ 
ಜ ಸ್ವತಂತ್ರ ಜೀವನ ಕೌಶಲಗಳು m Employability um Inclusion in Society 


ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ/ತರಬೇತಿಗಳಲ್ಲ ಶಾಲೆ, ಕುಟುಂಬ ಮತ್ತು ಸಮುದಾಯದ ಕೊಡುಗೆ ಏನು ಎನ್ನುವುದನ್ನು ಮುಂದೆ 
ನೀಡಲಾದ ಕೋಷ್ಠಕ ಬಹಳ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. 


ಪ್ರತಿಯೊಬ್ಬ ವಿಶೇಷ ಅಗತ್ಯವುಳ್ಳ ಮಗುವಿನ ಶಿಕ್ಷಣದ ಮೂರು ಮುಖ್ಯ ಅಂತಿಮ ಗುರಿಗಳಗೆ-ಸ್ವತಂತ್ರ ಬದುಕಿನ ಕೌಶಲಗಳು. ಉದ್ಯೋಗಾರ್ಹತೆ 
ಮತ್ತು ಒಳಗೊಳ್ಳುವಿಕೆ ಸಂಬಂಧಿಸಿದ ಅನುಕ್ರಮ ಸಾಧನೆ ಈ ಕೋಷ್ಟಕದಲ್ಲದೆ. ಹೀಗೆ ಬೌದ್ದಿಕ ನ್ಯೂನತೆ ಇರುವ ವಿದ್ಯಾರ್ಥಿಗಳ ಆದರ್ಶ ಶಿಕ್ಷಣವು 
ಶಾಲೆಗಕ ಜೊತೆಗೆ ಕುಟುಂಬಗಳು ಸೇರಿಕೊಳ್ಳುವುದರಿಂದ ಮತ್ತು ಅದೇ ಹೊತ್ತಿಗೆ ಸಮಾಜವನ್ನು ಸಂಮೇದನಾಶೀಲಗೊಳಸುವುದರಿಂದ 
ಆರಂಭಗೊಳ್ಳುತ್ತದೆ. ಈ ಧೋರಣೆಯು ಶಾಲೆ ಮತ್ತು ಕುಟುಂಬ ಪರಿಸರದಿಂದ ಸಮುದಾಯದಲ್ಲ ಗೌರವದಿಂದ ಬದುಕುವ ಕಡೆಗೆ ಈ ಮಕ್ಕಳನ್ನು 
ಸರಿಯಾದ ಮತ್ತು ಸರಳವಾದ ಚಲನೆಗೆ ಸುಗಮಗೊಳಸುತ್ತದೆ. 


ಉಷಾ ಮದನ್‌, ಎಂಎಸ್ಸಿ (ಜೆನೆಟಕ್ಸ್‌), ಡಿಸಿಎಸ್‌, ಎಂ.ಎಸ್‌. (ಮನೋಚಿಕಿತ್ಸೆ + ಸಮಾಲೋಚನೆ), ಅವರು ದೀಪಿಕಾ ವಿಶೇಷ ಶಾಲೆಯಲ್ಪ 
ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಸಮಾಲೋಚನಾ ಸಂಯೋಜಕಿಯಾಗಿ 2೦೦7ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದಕ್ಕೂ 
ಮುನ್ನ ಅವರು ಪ್ರಮೇಯಾ ಹೆಲ್‌ ಪ್ರೈವೇಟ್‌ ಅಮಿಟಿಡ್‌ನಲ್ಲ ಸಲಹಾ ಮನೋಚಿಕಿತ್ಯಕಿಯಾಗಿ ದುಡಿದಿದ್ದಾರೆ. ಬೆಂಗಳೂರಿನ 
ಐಆರ್‌ಸಿಯಲ್ಲ ಸಂಪನ್ಮೂಲ ಸಿಬ್ಬಂದಿಯಾಗಿ ದುಡಿದಿದ್ದಾರೆ. ಬೆಂಗಳೂರಿನ ಪೂರ್ಣಪ್ರಜ್ಞ ಶಿಕ್ಷಣ ಸಂಸ್ಥೆಯ ಪಾಲಕರ 
ಕಾರ್ಯಾಗಾರಗಕ್ಲ ಬೋಧಕರಾಗಿ ಕೆಲಸ ಮಾಡಿದ್ದಾರೆ. ಗಿವ್‌ ಇಂಡಿಯಾ ಘೋರ್‌ ವಾಯ್ಡ್‌ಲೆಸ್‌ನ ಸ್ಥಾಪಕ ಧರ್ಮದರ್ಶಿಯೂ 
ಆಗಿದ್ದಾರೆ. ಅವರನ್ನು ushamadan2@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


110 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


